rob 


ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 1547) 
ಸದಸ್ಯರ ಹೆಸರು : ಶ್ರೀ ಎಸ್‌.ಎಲ್‌.ಭೋಜೀಗೌಡ (ಶಿಕ್ಷಕರ ಕ್ಲೇತು) 
ಉತ್ತರಿಸುವ ದಿನಾಂಕ : 13-12-2021 
ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ 
ಸಕಾಲ ಸಚಿವರು. 
ಕಸ] ಪಶ್ನೆ | ಉತ್ತರ WN 
ಅ |ಅನುದಾನ ಹಾಗೂ | ಖಾಸಗಿ ಅನುದಾನಿತ ಹಾಗೂ ಅನುದಾನ ರಹಿತ 
ಅನುದಾನರಹಿತ ಶಾಲಾ/ಕಾಲೇಜುಗಳ ಶಿಕ್ಷಕರಿಗೂ 'ಜ್ಯೋತಿ 
ಶಾಲಾ/ಕಾಲೇಜುಗಳ ಶಿಕ್ಷಕರಿಗೂ | ಸಂಜೀವಿನಿ” ಯೋಜನೆಯನ್ನು ವಿಸರಿಸುವ ಕುರಿತು 
ಜ್ಯೋತಿ ಸಂಜೀವಿನಿ | ಮಾನ್ಯ ಸಚಿವರು, ಶಾಸಕರು, ಮತ್ತು ಕರ್ನಾಟಕ 
ಯೋಜನೆಯನ್ನು ವಿಸರಿಸುವ | ವಿಧಾನ ಸಭೆ/ಪರಿಷತ್ತಿನ ಮಾನ್ಯ ಸದಸ್ಯರುಗಳು 
ಕುರಿತ ಸರ್ಕಾರಕ್ಕೆ ಬಂದಿರುವ! ಹಾಗೂ ಶಿಕ್ಷಕರ ಸಂಘಗಳಿಂದ ಹಲವಾರು 
| |ಮನವಿಗಳಷ್ಟು: ಮನವಿಗಳನ್ನು ಸ್ನೀಕರಿಸಲಾಗಿದೆ. 
ಆ |ಈ ಕುರಿತು ಸರ್ಕಾರ ಕೈಗೊಂಡ 
| | ಶ್ರಮಗಳೇನು: °° | ಸರ್ಕಾರಿ ನೌಕರರು ಚಿಕಿತ್ಸೆ ಪಡೆದ ನಂತರ ಸದರಿ 
ಇ ಶಿಕ್ಷಕರಿಗೂ ಜ್ಯೋತಿ ಸಂಜೀವಿನಿ ಮೊತ್ತವನ್ನು ನಿಯಮಾನುಸಾರ ಪರಿಶೀಲಿಸಿ 
ಯೋಜನೆಯನ್ನು ವಿಸರಿಸಲು | ಹಿಂಬರಿಸಲಾಗುತ್ತಿತ್ತು. ಪ್ರಸುತ ಜ್ಯೋತಿ ಸಂಜೀವಿನಿ 
ಇರುವ ಅಡೆತಡೆಗಳೇನು: ಈ! ಯೋಜನೆಯಡಿ ನಗದು ರಹಿತ ಚಿಕಿತ್ಸೆಯನ್ನು 
ಅಡೆತಡೆಗಳನ್ನು ಸರಿಪಡಿಸಿ, ಈ ನೀಡಲಾಗುತ್ತಿದೆ. ಅದರೆ ಅನುದಾವಿತ ಶಾ 
ವ್ಯಾಪಿಗೆ ಶಿಕ್ಷಕನ್ನು ಒಳಪಡಿಸಲು | ಕಾಲೇಜುಗಳ ಶಿಕ್ಷಕರು ಕರ್ನಾಟಕ ಶಿಕ್ಷಣ ಅಧಿನಿಯಮ 
ಸರ್ಕಾರ ಕೈಗೊಂಡ ಕ್ರಮಗಳೇನು: | 1983 ಮತ್ತು ಅದರಡಿ ರಚಿಸಲ್ಪಟ್ಟ ಕರ್ನಾಟಕ ಶಿಕ್ಷ 
ಸಂಸ್ಥೆಗಳ (classification, regulation nd 
prescription of curricula) ಮಿಯಮಗಳು, 1995 
ಬವ್ಯಾಪಿಗೆ ಒಳಪಡುತಾರೆ. ಇವರನ್ನು ಸರ್ಕಾರಿ 
ನೌಕರರೆಂದು ಪರಿಗಣಿಸಲಾಗುವುದಿಲ್ಲ. 
ಮುಂದುವರೆದು ಖಾಸಗಿ ಅನುದಾವಿತ ಶಿಕ್ಷಣ ಸಂಸ್ಥೆಗಳ 
ಶಿಕ್ಷಕರು ಕರ್ನಾಟಕ ಸರ್ಕಾರಿ ನೌಕರರ(ವೈದ್ಯಕೀ 
ಹಾಜರಾತಿ) ನಿಯಮಗಳು-1963 ವಾ 
ಒಳಪಡುವುದಿಲ್ಲ ಹಾಗೂ ಕರ್ನಾಟಕ ಶಿಕ್ಷ 
ಸಂಸ್ಥೆಗಳು (ಖಾಸಗಿ ಅನುದಾನಿತ ಪ್ರಾಥಮಿಕ ಮತು 
ಪ್ರೌಢ ಶಿಕಣ ಸಂಸ್ಥೆಗಳ ನೌಕರರ ನೇಮಕಾತಿ ಹಾ 
ಸೇವಾ ಷರತ್ತು ಹಾಗೂ ನಿಬಂಧನೆಗಳು) ನಿಯಮಗಳು- 
1999ರ ವಿಯಮಸ;- (3)ರನ್ನಯ ವೈದ್ಯಕೀಯ ವೆಚ್ಛ! 
ಮರುಪಾವತಿ ಸೌಲಭ್ಯಕ್ಕೂ ಅರ್ಹರಾಗಿರುವುದಿಲ್ಲ | 
ಆದುದರಿಂದ ಖಾಸಗಿ ಅನುದಾನಿತ ಹಾಗೂ ಅನುದಾನ 
ರಹಿತ ಶಿಕ್ಷಕರು ಜ್ಯೋತಿ ಸಂಜೀವಿನಿ ಯೋಜನೆಯ] 
| ವ್ಯಾಪಿಗೆ ಒಳಪಡುವುದಿಲ್ಲ - 
ಈ [ಯಾವ ಕಾಲಮಿತಿಯೊಳಗೆ ಈ ಉಧ್ಯೃವಿಸುವುದಿಲ್ಲ 
ಸೌಲಭ್ಯವನ್ನು | 
ಒದಗಿಸಲಾಗುವುದು? 


ಇಪಿ 452 ಎಸ್‌ಇಎಸ್‌ 2021 


ಬ್ರ್ರಛವಿ' ತ್ತು ಖ್ರೌಡ ಶಿಕ್ಷಣ 
ಹೂಗೂ ಸಕಾಲ ಸಚಿವರು 


